KA/ BG-GPO/2515WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಸಲಾದುದು 





ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಜುಲೈ ೭, ೨೦೧೧ (ಆಷಾಢ ೧೬ ಶಕ ವರ್ಷ ೧೯೩೩) ಸಂಚಿಕೆ ೨೭ 


ಭಾಗ-೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ರಾಮನಗರ ಜಿಲ್ಲೆ, ರಾಮನಗರ. 
ಭೂ ಅರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ:ಎಲ್‌ಎಕ್ಯೂಸಿಆರ್‌. 142/07-08, ದಿನಾಂಕ:09.06.2011 
ಇದರ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಬಾನಂದೂರು ಬಳಿ ನೆಲ್ಲಿಗುಡ್ಡೆ ಹಳ್ಳಕ್ಕೆ 
ಅಡ್ಡಲಾಗಿ ಸೇತುವೆ ನಿರ್ಮಾಣಕ್ಕಾಗಿ ಅಗತ್ಯವಾಗಲಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ: 
ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ 1894 (ಕೇ೦ದ್ರ 
ಅಧಿನಿಯಮ ಸಂಖ್ಯೆ 1894ರ 1) 4ನೇ ಪ್ರಕರಣದ (1ನೇ ಉಪ ಪ್ರಕರಣದ ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ 
ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಅರ್ಜನೆ ಅಧಿಕಾರಿ, ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 
ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಉಪ ವಿಭಾಗ, ರಾಮನಗರ ಇವರನ್ನು ನೇಮಕ ಮಾಡಿದೆ. 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಅಧಿಸೂಚನೆಯು 
ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಅವಧಿಯೊಳಗೆ ಅಥವಾ ಅದಕ್ಕೆ ಮುಂಚೆ, ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ 
ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಉಪ ವಿಭಾಗ, ರಾಮನಗರ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 
ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು 
ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ 
ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ಬೆಂಗಳೂರು ರವರ ಅನುಮತಿಯಿಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ 
ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ 
ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮ (ಏಳನೇ ಖಂಡ) 
2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 


(೫೮೫) 


೫೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೭, ೨೦೧೧ ಭಾಗ-೬ 





ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಜಿಲ್ಲೆ, ರಾಮನಗರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ 
(ಎಲ್‌ಎಕ್ಕೂ.ಎಸ್‌ಆರ್‌:4/08-09) 


















































-:ಅನುಸೂಚಿ:- 
ಜೆಲ್ಲೆ: ರಾಮನಗರ ತಾಲ್ತೂಕು:ರಾಮನಗರ ಹೋಬಳಿ:ಬಿಡದಿ ಗ್ರಾಮ:ಬಾನಂದೂರು 
ಕ್ರ ಖಾತೆದಾರರ ಮತ್ತು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸ್ತೀರ್ಣ 
ಸಂ. ಎ.ಗುಂ. 
1 2 3 4 5 
1 | ಗಂಗಾಧರ ಬಿನ್‌ ಬೈರಪ್ಪ, ಮಹದೇವ ಬಿನ್‌ ಬೈರಪ್ಪ 13901 | ಖುಷ್ತಿ 0-03 
2 ಕುನ್ನೇಗೌಡ ಉ॥ ಕುಮಾರ್‌ ಬಿನ್‌ ಸಿದ್ದಪ್ಪ 136 ಖುಷ್ತಿ 0-04 
3 ಸಿದ್ದಯ್ತ ಬಿನ್‌ ಸಿದ್ದಯ್ಯ ಉ। ಪಿಳ್ಳಯ್ತ 135/2 ಖುಷ್ಟಿ 0-01 
4 ಚಿಕ್ಕಣ್ಣ ಬಿನ್‌ ಲಿಂಗಯ್ಯ ಬಿ.ಎನ್‌.ಮಲ್ಲಯ್ಯ ಬಿನ್‌ ನಂಜಯ್ಯ, ನಂಜುಂಡಪ್ಪ ಬಿನ್‌ 135/3 ಖುಷ್ಕಿ 0-10 
ಲೇ॥ ಚಿಕ್ಕಣ್ಣ 
5 ಪುಟ್ಟಸ್ವಾಮಯ್ವ ಬಿನ್‌ ಮುನಿಯಪ್ಪ 135/4 ಖುಷ್ತಿ 0-05 
6 ಶಿವಲಿಂಗಯ್ಯ ಬಿನ್‌ ನಿಂಗಯ್ಯ, ಸಾವಿತ್ರಮ್ಮ ಕೋಂ ಶಿವಲಿಂಗಯ್ಯ 135/5 ಖುಷ್ತಿ 0-06% 
ಒಟ್ಟು 0-29% 
ಜಿಲ್ಲಾಧಿಕಾರಿಗಳು, 


ರಾಮನಗರ ಜಿಲ್ಲೆ, ರಾಮನಗರ. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ರಾಮನಗರ ಜಿಲ್ಲೆ, ರಾಮನಗರ. 
ಭೂ ಅರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ. 
ಕ್ರಮಾಂಕ: ಎಲ್‌ಎಕ್ಯೂಸಿಆರ್‌: 142/07-08, ದಿನಾಂಕ:09.06.2011 

ಇದರ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಬಾನಂದೂರು ಬಳಿ ನೆಲ್ಲಿಗುಡ್ಡೆ ಹಳ್ಳಕ್ಕೆ 
ಅಡ್ಡಲಾಗಿ ಸೇತುವೆ ನಿರ್ಮಾಣಕ್ಕಾಗಿ ಅಗತ್ಯವಾಗಲಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ: 

ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ 1894 (ಕೇ೦ದ್ರ 
ಅಧಿನಿಯಮ ಸಂಖ್ಯೆ 1894ರ 1) 4ನೇ ಪ್ರಕರಣದ (1ನೇ ಉಪ ಪ್ರಕರಣದ ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ 
ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಅರ್ಜನೆ ಅಧಿಕಾರಿ, ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಉಪ ವಿಭಾಗ, ರಾಮನಗರ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊ೦ದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಅಧಿಸೂಚನೆಯು 
ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಅವಧಿಯೊಳಗೆ ಅಥವಾ ಅದಕ್ಕೆ ಮುಂಚೆ, ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ 
ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಉಪ ವಿಭಾಗ, ರಾಮನಗರ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು 
ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ 
ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ಬೆಂಗಳೂರು ರವರ ಅನುಮತಿಯಿಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ 
ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ 
ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮ (ಏಳನೇ ಖಂಡ) 
2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಜಿಲ್ಲೆ ರಾಮನಗರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ 
ಇಡಲಾಗಿದೆ (ಎಲ್‌ಎಕ್ಯೂ ಎಸ್‌ಆರ್‌: 4/08-09) 







































































ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ಸಾಧೀನ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂ.ಇ.20/ಭೂಸ್ವಾಗ್ರಾ-2011, ದಿನಾಂಕ:20.06.2011 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬೆಂಗಳೂರು-ಮೈಸೂರು ನಡುವೆ ಎರಡು ಪಥದ ಜೋಡಿ ರೈಲ್ವೆ ರಸ್ತೆ ನಿರ್ಮಾಣ ಮಾಡಲು ಶೆಟ್ಟಿಹಳ್ಳಿ ಗ್ರಾಮದ 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೭, ೨೦೧೧ ೫೮೭ 
-:ಅನುಸೂಚಿ:- 
ಜಿಲ್ಲೆ: ರಾಮನಗರ ತಾಲ್ಲೂಕು: ರಾಮನಗರ ಹೋಬಳಿ: ಬಿಡದಿ ಗ್ರಾಮ: ಬಾನಂದೂರು 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಅಗತ್ಯವಾದ ಮೌಲ್ಯ 
ಸಂ. ಚಕ್ಕುಬಂದಿ ಅಂದಾಜು ನಿರ್ಧರಣೆ 
ಪೂರ್ವ ಪಶ್ಚಿಮ ಉತ್ತರ ಕ್ಷಿಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ ರೂ.ಪ್ರೆ 
1 2 3 4 5 6 7 8 9 10 11 
I. ಗಂಗಾಧರ ಬಿನ್‌ ಬೈರಪ್ಪ ಮಹದೇವ ಗಂಗಾಧರ ಬಿನ್‌ ಬೈರಪ್ಪ ಮಹದೇವ 139/1 ಖುಷ್ಕಿ 139/ರ ಓಣಿ ಹಳ್ಳ 139/ರ ಉಳಿಕೆ 0-03 0-12 
ಬಿನ್‌ ಬೈರಪ್ಪ ಬಿನ್‌ ಬೈರಪ್ಪ ಉಳಿಕೆ 
ಶಿ ಕುನ್ನೇಗೌಡ ಉ॥ ಕುಮಾರ್‌ ಬಿನ್‌ ಸಿದ್ಧಪ್ಪ ಕುನ್ನೇಗೌಡ ಉ॥ ಕುಮಾರ್‌ ಬಿನ್‌ 130 ಖುಷ್ಕಿ 136ರ 135/5 136ರ 136ರ ಉಳಿಕೆ 0-04 0-18 
ಸಿದ್ದಪ್ಪ ಉಳಿಕೆ ಉಳಿಕೆ 
3 ಸಿ ಶ್ರಯ್ಯ ಬಿನ್‌ ಸಿ ಶ್ರಯ್ಯ ಉ। ಪಿಳ್ಳಯ್ಯ ಸಿ ಶ್ರಯ್ಯ ಬಿನ್‌ ಸಿ ಶ್ರಯ್ಯ ಉ। ಪಿಳ್ಳಯ್ಯ 135/2 ಖುಷ್ಕಿ 135/3 135/2ರ 135/2ರ ಹಳ್ಳ 0-01 0-04 
ಉಳಿಕೆ ಉಳಿಕೆ 
4. ಚಿಕ್ಕಣ್ಣ ಬಿನ್‌ ಲಿಂಗಯ್ಯ ಬಿ.ಎನ್‌.ಮಲ್ಲಯ್ಯ ಚಿಕ್ಕಣ್ಣ ಬಿನ್‌ ಲಿಂಗಯ್ಯ 135/3 ಖುಷಿ 135/4 135/2 135/3ರ ಹಳ್ಳ 0-10 0-30 
ಬಿನ್‌ ನಂಜಯ್ಯ, ನಂಜುಂಡಪ್ಪ ಬಿನ್‌ ಲೇ॥ | ಟಿ.ಎನ್‌.ಮಲ್ಲಯ್ಯ ಬಿನ್‌ ನಂಜಯ್ಯ, ಉಳಿಕೆ 
ಚಿಕ್ಕಣ್ಣ ನಂಜುಂಡಪ್ಪ ಬಿನ್‌ ಲೇ॥ ಚಿಕ್ಕಣ್ಣ 
ಪು ಸಿಸ್ಟಾಮಯ್ಯ ಬಿನ್‌ ಮುನಿಯಪ್ಪ ಪುಟ್ಟಸ್ವಾಮಯ್ಯ ಬಿನ್‌ ಮುನಿಯಪ್ಪ 135/4 135/5 135/3 135/4ರ ಹಳ್ಳ 0-05 0-20 
ಉಳಿಕೆ 
ಶಿವಲಿಂಗಯ್ಯ ಬಿನ್‌ ನಿಂಗಯ್ಯ, ಸಾವಿತ್ರಮ್ಮ ಶಿವಲಿಂಗಯ್ಯ ಬಿನ್‌ ನಿಂಗಯ್ಯ, 135/5 136 135/4 135/5ರ ಹಳ್ಳ 0-06% 0-04 
ಕೋಂ ಶಿವಲಿಂಗಯ್ಯ ಸಾವಿತ್ರಮ್ಮ ಕೋಂ ಶಿವಲಿಂಗಯ್ವ ಉಳಿಕೆ 
ಒಟ್ಟು 0-29% 
ಪಿ.ಆರ್‌.242 ಜಿಲ್ಲಾಧಿಕಾರಿಗಳು, 


ರಾಮನಗರ ಜಿಲ್ಲೆ, ರಾಮನಗರ. 


ಖಾನೇಷುಮಾರಿ ನಂಬರ್‌ಗಳ ಜಮೀನುಗಳು ಅಗತ್ಯವಿದೆ ಎಂದು ಜಿಲ್ಲಾಧಿಕಾರಿ, ರಾಮನಗರ ಜಿಲ್ಲೆ, ಇವರು ಭೂಸ್ವಾಧೀನ ಕಾಯ್ದೆ 1894ರ ತುರ್ತು ವಿಧಿ 17()(4) ಹಾಗೂ ಕಲಂ 41)ರ ಅನ್ವಯ ಅಧಿಸೂಚನೆಯನ್ನು ಸರ್ಕಾರದ 





೫೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೭, ೨೦೧೧ ಭಾಗ-೬ 





ತುರ್ತುವಿಧಿಯ ನಡುವಳಿಕೆ ಕ್ರಮಾಂಕ: ಕಂಇ:24/ಭೂಸ್ವಾಗ್ರಾ-2010, ದಿ:06-08-10ನ್ನು ಅನುಸರಿಸಿ:ಎಲ್‌ಎಕ್ಯೂಎಸ್‌ಆರ್‌:166/10-11, ದಿನಾಂಕ:29-10-10 ರಂದು ಅಧಿಸೂಚಿಸಲಾಗಿದ್ದುದರಿಂದ ಭೂಸ್ವಾಧೀನ ಕಾಯ್ದೆ ಕಲಂ 5(ಎ) 
ವಿಚಾರಣೆಯಿಂದ ವಿನಾಯ್ತಿ ನೀಡಲಾಗಿದೆ. 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಜಿಲ್ಲೆ, ರಾಮನಗರ ರವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 


ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದಂತೆ ಆದೇಶವನ್ನು ಪಡೆದುಕೊಳ್ಳುವ ಸದರಿ 
ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಜಿಲ್ಲೆ, ರಾಮನಗರ ಇವರ ಕಛೇರಿಯಲ್ಲಿ ಇಡಲಾಗಿದೆ. (ಎಲ್‌ಎಕ್ಕೂಎಸ್‌ಆರ್‌:01/10-11) 


























ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ಲೂಕು: ಚನ್ನಪಟ್ಟಣ ಹೋಬಳಿ: ಮಳೂರು ಗ್ರಾಮ: ಶೆಟ್ಟಿಹಳ್ಳಿ 
ಕ್ರಸ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಖಾ.ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನ 
ಪೂರ್ವ ಸ.ನಂ. ಪಶ್ಚಿಮ ಸ.ನಂ. | ಉತ್ತರ ಸ.ನಂ. | ದಕ್ಷಿಣ ಸ.ನಂ. ವಿಸ್ತೀರ್ಣ [ಕಂದಾಯ ರೂ. ಪೈ. 
ಎ.ಗುಂ. ಮರ ಮಾಲ್ಕಿ ಕಟ್ಟಡ 
1 2 3 4 5 6 7 8 9 10 11 
1 ಕಾಳಮ್ಮ ಕೋಂ ಕಾಳಮ್ಮ ಕೋಂ ಹೊನ್ನಯ್ಯ 114 ಸೈಟು ಬಂಡಿ ರಸ್ತೆ ಸ.ನಂ.10 ರೈಲ್ವೆ ರಸ್ತೆ ಮನೆ 2400 ದ 
ಹೊನ್ನಯ್ಯ 
2 ಚಿಕ್ಕಮ್ಮ ಕೋಂ ಚಿನ್ನಮ್ಮ ಕೋಂ ಕೆಂಚಹೆಗ್ಗಡೆ 115 ಖಾಲಿಜಾಗ ಖಾ.ನಂ.117 ಬಂಡಿ ರಸ್ತೆ ರೈಲ್ವೆ ರಸ್ತೆ ಖಾ.ನಂ.116/ | 2092-75 4 ತೆಂಗು 
ಕೆಂಚಹೆಗ್ಗಡೆ 1, 2 
3 | ದೇವಪ್ಪ ಬಿನ್‌ ಪುಟ್ಟ ದೇವಪ್ಪ ಬಿನ್‌ ಪುಟ್ಟ ಚನ್ನಮ್ಮ 116/ ಕಟ್ಟಡ ಖಾ.ನಂ. 116/2 115 ಉಳಿಕೆ ಮನೆ 352 ಮಂ. ಹೆಂಚು 
ಚನ್ನಮ್ಮ 118/2 ಜಾಗ ನಾಟಿ ಹೆಂಚು 
ಮನೆ 
4 ಬುಡ್ಡಹೆಗ್ಗಡೆ ಬಿನ್‌ ದ್ಯಾವ ಬುಡ್ಡಹೆಗ್ಗಡೆ ಬಿನ್‌ ದ್ಯಾವ ಹೆಗ್ಗಡೆ 116/2 ಕಟ್ಟಡ 116/1 ಬಂಡಿ ರಸ್ತೆ ರೈಲ್ವೆ ರಸ್ತೆ ಉಳಿಕೆ ಮನೆ 722 ಮಂ. ಹೆಂಚು 
ಹೆಗ್ಗಡೆ ಜಾಗ ನಾಟಿ ಹೆಂಚು 
ಮನೆ 
5 | ದೇವಪ್ಪ ಬಿನ್‌ ಸ್ಕೂಲ್‌ ದೇವಪ್ಪ ಬಿನ್‌ ಸ್ಕೂಲ್‌ ಮಾಸ್ಟರ್‌ 117 ಖಾಲಿಜಾಗ 118/1 115 ರೈಲ್ವೆ ರಸ್ತೆ 118/2 1508 3 ತೆಂಗು 
ಮಾಸ್ಟರ್‌ ದೊಡ್ಡಹೆಗ್ಗಡೆ ದೊಡ್ಡಹೆಗ್ಗಡೆ 118/4 








































































































ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 
ಭೂ ಸ್ವಾಧೀನ ಅಧಿನಿಯಮ 1894 (ತಿದ್ದುಪಡಿ ಅಧಿನಿಯಮ 1984)ಕಲಂ 401) ರ ಮೇರೆಗೆ ಅಧಿಸೂಚನೆ 


ಕ್ರಮಾಂಕ: ಎಲ್‌.ಎ.ಕ್ಯೂ: ಎಸ್‌.ಆರ್‌.02/2009-10 ದಿನಾಂಕ: 06.06.2011 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೭, ೨೦೧೧ ೫೮೯ 
ಕ್ರಸ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಖಾ.ನಂ. ತರಹೆ ಚಕ್ಕುಬ೦ದಿ ಭೂಸ್ವಾಧೀನ 
ಪೂರ್ವ ಸ.ನಂ ಪಶ್ಚಿಮ ಸ.ನಂ. | ಉತ್ತರ ಸ.ನಂ. | ದಕ್ಷಿಣ ಸ.ನಂ ವಿಸ್ತೀರ್ಣ [ಕಂದಾಯ ರೂ. ಪೈ. 
ಎ.ಗುಂ. ಮರ ಮಾಲ್ಕಿ ಕಟ್ಟಡ 
1 2 3 4 5 6 7 8 9 10 11 
6 ಬೀರಮ್ಮ ಕೋಂ ಬೀರಮ್ಮ ಕೋಂ ರೇವಹೆಗ್ಗಡೆ 118/1 ಕಟ್ಟಡ 122 117 ರೈಲ್ವೆ ರಸ್ತೆ 4 1620 ಆರ್‌ಸಿಸಿ ಕಟ್ಟಡ 
ರೇವಹೆಗ್ಗಡೆ 
7 ಕೋಟೆ ದೊಡ್ಡಯ್ಯ ಕೋಟೆ ದೊಡ್ಡಯ್ಯ 118/2 ಖಾಲಿಜಾಗ 114/4 116/1 117 ಉಳಿಕೆ 2109-75 ದ 
8 ದೇವಪ್ಪ ಬಿನ್‌ ಸ್ಕೂಲ್‌ ದೇವಪ್ಪ ಬಿನ್‌ ಸ್ಕೂಲ್‌ ಮಾಸ್ಟರ್‌ 122 ಸೈಟು ಕೆರೆ ಅಂಗಳ 118/2 ರೈಲ್ವೆ ರಸ್ತೆ ಉಳಿಕೆ ಖಾಲಿ 722 5 ತೆಂಗು 
ಮಾಸ್ಟರ್‌ ದೊಡ್ಡಹೆಗ್ಗಡೆ | ದೊಡ್ಡಹೆಗ್ಗಡೆ ಜಾಗ 1 ಬೇವು 
9 ಬಂಗಾರಮ್ಮ ಕೋಂ ಬಂಗಾರಮ್ಮ ಕೋಂ ಎಸ್‌.ಡಿ. 118/4 ಸೈಟು — 118/2 117 ಉಳಿಕೆ 420 
ಎಸ್‌.ಡಿ. ಕಾಸಿಲಿ೦ಗಯ, ಕಾಸಿಲಿ೦ಂಗಯ, 
10 ಖಾಲಿಜಾಗ ಖಾಲಿಜಾಗ 1] ಖಾಲಿಜಾಗ 122 118/4 118/1 ಉಳಿಕೆ — 
ಒಟ್ಟು 11945 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶ್‌ಮೂರ್ತಿ, 
ಪಿ.ಆರ್‌.244 ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, 


ಕಂದಾಯ ಇಲಾಖೆ (ಭೂ.ಸ್ವಾ-2) 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಕೋಲಾರ - ಚಿಕ್ಕಬಳ್ಳಾಪುರ ರೈಲ್ವೆ ಗೇಜ್‌ ಪರಿವರ್ತನೆಗಾಗಿ ಅಗತ್ಯವಾಗಲಿವೆಯೆಂದು ಕರ್ನಾಟಕ ಸರ್ಕಾರಕ್ಕೆ 


ಕಂಡುಬಂದಿರುವುದರಿಂದ. 


ಕರ್ನಾಟಕ ಅಧಿನಿಯಮ, 1961 (17 ರ) 


ಮೂಲಕ ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1984 ರ) 4ನೇ ಪ್ರಕರಣದ (1) ನೇ ಉಪಪ್ರಕರಣದ ಉಪಬಂಧಗಳ 


ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 462) ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿ ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 
ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5-ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಅಸಿಸ್ಟೆಂಟ್‌ ಕಮೀಷನರ್‌, ಚಿಕ್ಕಬಳ್ಳಾಪುರ 
ಉಪವಿಭಾಗ, ಚಿಕ್ಕಬಳ್ಳಾಪುರ ರವರನ್ನು ನೇಮಕ ಮಾಡಿದೆ. 


೫೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೭, ೨೦೧೧ ಭಾಗ-೬ 





ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು, ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಈ ಅಧಿಸೂಚನೆ ಜಾರಿಯಾದ ಮೂವತ್ತು ದಿನಗಳ ಒಳಗಾಗಿ ಅಥವಾ ಅದಕ್ಕೆ ಮುಂದೆ, ಕರ್ನಾಟಕ 
ಅಧಿನಿಯಮ, 1961 ರ 17 ರ ಮೂಲಕ ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ, 1894 ರ 3(ಸಿ) ಪ್ರಕರಣದ ಮೇರೆಗೆ, ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಅಸಿಸ್ಟೆಂಟ್‌ ಕಮೀಷನರ್‌, 
ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಸ್ವಾಧೀನ ಉದ್ದೇಶಕ್ಕಾಗಿ, ಸದರಿ ಭೂಮಿಗಳ ಮೇಲೆ ನಿಯೋಜಿತವಾದ ಯಾವನೇ ಮೋಜಣಿದಾರ ಅಥವಾ ಅವರ ಕಾರ್ಯದರ್ಶಿದಲ್ಲಿ ಹಸ್ತಕ್ಷೇಪ, ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ 
ಎಲ್ಲಾ ಅಧಿಸೂಚನೆಯು ಪ್ರಕಟವಾದ ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಪೂರ್ವಾನುಮತಿಯಿಲ್ಲದೆ ಈ ಜಮೀನುಗಳ ಮಾರಾಟ, ಜಿ.ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ 
ವಿಲೇವಾರಿ ಮಾಡಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಸ್ವಾಧೀನಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಧಿಕಾರಿಯ ಸದರಿ ಅಧಿನಿಯಮದ (7ನೇ ಖಂಡದ) 2ನೇಯ ಪ್ರಕರಣದ ಮೇರೆಗೆ ಗಣನೆಗೆ 
ತೆಗೆದುಕೊಳ್ಳಬಾರದು. 

ಅಸಿಸ್ಟೆಂಟ್‌ ಕಮೀಷನರ್‌, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ರವರ ಕಛೇರಿಯಲ್ಲಿ ಈ ಜಮೀನುಗಳ ಸ್ಥೂಲ ನಕಾಶೆಗಳನ್ನು ಪರಿಶೀಲನೆಗೆ ಇಡಲಾಗಿರುತ್ತದೆ. 






























































-; ಅನುಸೂಚಿ :- 
ಜಿಲ್ಲೆ: ಚಿಕ್ಕಬಳ್ಳಾಪುರ ತಾಲ್ಲೂಕು: ಚಿಕ್ಕಬಳ್ಳಾಪುರ ಹೋಬಳಿ: ಕಸಬಾ ಗ್ರಾಮ: ಶಿಡ್ಲಘಟ್ಟ ಬಾಗಿಲು 
ಚೆಕ್ಕುಬಂದಿ ಭೂ ಸ್ತಾಧೀನ ವಿವರ 
ಕ್ರಸ. ಖಾತೆದಾರರ ಹೆಸರು / ಅನುಭವದಾರರ ಹೆಸರು ಸ.ನಂ. ತರಹೆ ವಿಸ್ತೀರ್ಣ ಆಕಾರ 
ಪೂರ್ವ ಪಶ್ಚಿಮ ಉತರ ದಕ್ಷಿಣ ಸ 
ಚ ಣೆ ಶು ಎ-ಗುಂ ರೂ-ಪ್ಪೆ 
1 2 3 4 5 6 7 8 9 10 
1 ಕೆ.ಬಿ.ಮಂಜುನಾಥ ಬಿನ್‌ ವೆಂಕಟಪತಿ 265/1 ರ ಅಮಾನಿಕಂದವಾರಕೆರೆ 
265/ ಭಾಗಾಯು ರೈಲ್ವೆ ಲೈನ್‌ 265/ ರ ಉಳಿಕೆ 0-00% 0-03 
ಡೆ ನ ಉಳಿಕೆ ಗಾಮ ಗಡಿ 
2. ಟಿ.ಆರ್‌.ಕೃಷ್ಣಪ್ಪ ಬಿನ್‌ ಟಿ.ರಾಮಯ್ಯ 231/2 ರ ಅಮಾನಿಕಂದವಾರಕೆರೆ 
ಅ 231/2 ಭಾಗಾಯು ರೈಲ್ವೆ ಲೈನ್‌ 231/2 ರ ಉಳಿಕೆ 0-011 0-07 
ಡೆ ಉಳಿಕೆ ಸ ಗಾಮ ಗಡಿ 
ಒಟ್ಟು ವಿಸ್ತೀರ್ಣ 0-013 
ಜಿಲ್ಲೆ: ಚಿಕ್ಕಬಳ್ಳಾಪುರ ತಾಲ್ಲೂಕು: ಚಿಕ್ಕಬಳ್ಳಾಪುರ ಹೋಬಳಿ: ಕಸಬಾ ಗ್ರಾಮ: ಅಮಾನಿಕಂದವಾರಕೆರೆ 
ಚೆಕ್ಕುಬಂದಿ ಭೂ ಸ್ವಾಧೀನ ವಿವರ 
ಕ್ರಸ. ಖಾತೆದಾರರ ಹೆಸರು / ಅನುಭವದಾರರ ಹೆಸರು ಸ.ನಂ. ತರಹೆ ವಿಸ್ತೀರ್ಣ ಆಕಾರ 
ಪೂರ್ವ ಪಶ್ಚಿಮ ಉತರ ದಕ್ಷಿಣ ಡ್‌ 
ಈ ವ ಕ ಎ-ಗುಂ ರೂ-ಪ್ಟೆ 
1 2 3 4 5 6 7 8 9 10 
1 ಹಿ.ವಿ.ದ್ಯಾವಪ್ಪ ಬಿನ್‌ ಹೊಗೆಕಡ್ಡಿ ವೆಂಕಟರಾಯಪ್ಪ ಸ.ನಂ. 217 ಶಿಡ್ಲಘಟ್ಟ ಬಾಗಿಲು 
1 ಈ ಸ 217 ತರಿ ರೈಲ್ತೆ ಲೈನ್‌ i ಸ.ನಂ. 216/2 0-031 0-18 
ರ ಉಳಿಕೆ ಆ ಗಡಿ 
2 ಚಿಕ್ಕವೆ೦ಕಟರಾಯಪ್ಪ ಬಿನ್‌ ನಲ್ಲಪ್ಪ ಲಕ್ಷ್ಮಯ್ಯ , ಸ.ನಂ. 
ಕೃಷ್ಣಪ್ಪ ಬಿನ್‌ ನಲ್ಲಪ್ಪ, 216/2 ಭಾಗಾಯ್ತು 216/2 ರ ರೈಲ್ವೆ ಲೈನ್‌ ಸ.ನಂ. 217 ಸ.ನಂ. 215/ 0-00% 0-02 
ಗಂಗಮ್ಮ ಕೋಂ ಲೇಟ್‌ ದೊಡ್ಡವೆಂಕಟಪ್ಪ ಉಳಿಕೆ 





















































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೭, ೨೦೧೧ ೫೯೧ 
ಚೆಕ್ಕುಬಂದಿ ಭೂ ಸ್ತಾಧೀನ ವಿವರ 
ಕ್ರಸ. ಖಾತೆದಾರರ ಹೆಸರು / ಅನುಭವದಾರರ ಹೆಸರು ಸ.ನಂ. ತರಹೆ ವಿಸ್ತೀರ್ಣ ಆಕಾರ 
ಪೂರ್ವ ಪಶ್ಚಿಮ ಉತರ ದಕಣ ಷ್ಟ 
ಜಿ ತ ಈ ಎ-ಗುಂ ರೂ-ಪ್ಪೆ 
1 2 3 4 5 6 7 8 9 10 
3 ಕಾಳಮ್ಮ ಕೋಂ ಮಾಗಡಿ ಗಂಗಪ್ಪ ಸ.ನಂ. 215/ 
4 ಲ 215/1 ತರಿ ರೈಲ್ವೆ ಲೈನ್‌ ಸ.ನಂ. 216/2 ಸ.ನಂ. 2141 0-02 0-10 
ಆರ್‌.ದೊಡ್ಡಹನುಮಂತರಾಯಪ್ಪ ಬಿನ್‌ ರಾಮಸ್ವಾಮಿ ರ ಉಳಿಕೆ 
4 ದೊಡ್ಡಹನುಮಂತರಾಯಪ್ಪ ಬಿನ್‌ ರಾಮಸ್ವಾಮಿ 214 ತರಿ ಸ.ನಂ. 214/ ರೈಲ್ವೆ ಲೈನ್‌ ಸ.ನಂ. 215/ ಸ.ನಂ. 213 0-01% 0-08 
5 ಎನ್‌.ಮುನಿಕೃಷ್ಣಪ್ಪ ಬಿನ್‌ ನ್ಯಾತಪ್ಪ ನಾರಾಯಣಪ್ಪ ಸ.ನಂ. 213 
ಷ್ಟ ತ ನ 213 ತರಿ ರೈಲ್ದೆ ಲೈನ್‌ ಸ.ನಂ. 214/ ಸ.ನಂ. 199 0-01 0-05 
ಬಿನ್‌ ಮರಿಯಪ್ಪ ರ ಉಳಿಕೆ ನ 
6 ಕಾಳಮ 
೬ 
ವಿ.ಲಕಿ ಕಾಂತರಾಜು 
pT 
ಬಿನ್‌ ವೆಂಕಟರಾಯರಾಜು 
ಸ.ನಂ. 199 
ಪಾರ್ವತಮ 199 ತರಿ ರೈಲ್ದೆ ಲೈನ್‌ ಸ.ನಂ. 213 ಸ.ನಂ. 198/ 0-04 0-20 
$ ರ ಉಳಿಕೆ ಷ್ಟ 
ಕೋಂ ವೆಂಕಟರಾಯರಾಜು 
ಡಿ.ಸತ್ಯನಾರಾಯಣರಾಜು 
ಬಿನ್‌ ವೆಂಕಟರಾಯರಾಜು 
7 ಸುಬಲಕ ಮ ಕೋಂ ನಾರಾಯಣಸ್ತಾಮಿ ET ಸ.ನಂ. 198 
ಬಿ ಣ್ಯ 198/ ರೈಲ್ವೆ ಲೈನ್‌ ಸ.ನಂ. 199 ಸ.ನಂ. 198/2 0-014 0-09 
ರ ಉಳಿಕೆ ನ 
8 ವಿ.ಎನ್‌.ಸುರೇಂದನಾಥ ಭಾಗಾ 
ಬಿನ್‌ ನಾಗರಾಜಯ್ಯ 
ಎನ್‌.ಶಿವಶಂಕರನಾರಾಯಣರಾಜು ಬಿನ್‌ ಸ.ನಂ. 
ನಾರಾಯಣರಾಜು 198/2 198/2 ರ ರೈಲ್ವೆ ಲೈನ್‌ ಸ.ನಂ. 198/ ಸ.ನಂ. 197 0-01% 0-08 
ಪಿ.ಹರೀಶ್‌ ಕುಮಾರ್‌ ಉಳಿಕೆ 
ಬಿನ್‌ ಪರಮೆಶ್ನರಪ್ಪ, ಪಿ.ಎಸ್‌.ಪ್ರಕಾಶ್‌ ಬಿನ್‌ 
ಸಿದರಾಜು 
ಎ 
9. | ನಾರಾಯಣಗೌಡ ಬಿನ್‌ ವೆಂಕಟೇಗೌಡ ಭಾಗಾಯ್ತು ನಂ, 197 
197 ರೈಲ್ತೆ ಲೈನ್‌ ಸ.ನಂ. 198/2 ಸ.ನಂ. 192 0-03 0-16 
ರ ಉಳಿಕೆ ನೆ 













































































೫೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೭, ೨೦೧೧ ಭಾಗ-೬ 
ಚೆಕ್ಕುಬಂದಿ ಭೂ ಸ್ತಾಧೀನ ವಿವರ 
ಕ್ರಸ. ಖಾತೆದಾರರ ಹೆಸರು / ಅನುಭವದಾರರ ಹೆಸರು ಸ.ನಂ. ತರಹೆ ವಿಸ್ತೀರ್ಣ ಆಕಾರ 
ಪೂರ್ವ ಪಶ್ಚಿಮ ಉತರ ದಕ್ಷಿಣ ಣಾ 
ಚ ನ್‌ ಈ ಎ-ಗುಂ ರೂ -ಪ್ಟೆ 
1 2 3 4 5 6 7 8 9 10 
10 | ನಾರಾಯಣಗೌಡ ಬಿನ್‌ ವೆಂಕಟೇಗೌಡ ಭಾಗಾಯ್ತು | ನಂ. 192 
192 ರೈಲ್ತೆ ಲೈನ್‌ ಸ.ನಂ. 197 ಸ.ನಂ. 192 ರ ಉಳಿಕೆ 0-001 0-01 
ರ ಉಳಿಕೆ ತ 
1] ಎಂ.ಲಕ್ಷ್ಮಮ್ಮ ಕೋಂ ಲೇಟ್‌ ರಾಮಯ್ಯ ಕೆ.ಎಂ ಭಾನು 
ಕೆ.ಆರ್‌.ಆಂಜನೇಯಲು ಬಿನ್‌ ಲೇಟ್‌ 
ಸ.ನಂ. 166/2 
ರಾಮಯ್ಯ ಕೆ.ಎಂ 166/2 ರೈಲ್ವೆ ಲೈನ್‌ ಸ.ನಂ. 166/1 ಸನಂ. 166/ 0-01 0-05 
ಈ ರ ಉಳಿಕೆ 
ಕೆ.ಆರ್‌.ಜಯಪ್ರಕಾಶ್‌ ಬಿನ್‌ ಲೇಟ್‌ ರಾಮಯ್ಯ ಕೆ.ಎಂ 
ಕೆ.ಆರ್‌.ಮುದ್ದುಕೃಷ್ಣಪ್ಪ ಬಿನ್‌ ಲೇಟ್‌ ರಾಮಯ್ಯ ಕೆ.ಎಂ 
12 ಕೆ.ಎಂ.ಶ್ರೀನಿವಾಸ್‌ ಬಿನ್‌ ಲೇಟ್‌ ಕೆ.ಮುನಿಯಪ್ಪ ಹಾಯು ಸ.ನಂ. 166/ 
೪ 166/1 ರೈಲ್ವೆ ಲೈನ್‌ ಸ.ನಂ. 165/2 ಸ.ನಂ. 166/2 0-02 0-10 
ಈ ರ ಉಳಿಕೆ 
13 | ಚಿಕ್ಕಅತ್ವತ್ಥಮ HR ಸ.ನಂ. 165/2 
ಸಫಾ 165/2 ರೈಲ್ವೆ ಲೈನ್‌ ಸ.ನಂ. 165/1 ಸ.ನಂ. 166/ 0-01% 0-08 
ಈ ರ ಉಳಿಕೆ 
14 ಡಿ.ಬಿ.ಶ್ರೀನಾಥ ಬಿನ್‌ ಡಿ.ಎಂ.ಬಾಲಪ್ಪ ಜಾ ಸ.ನಂ. 165/2 
165/ ರೈಲ್ವೆ ಲೈನ್‌ ಸ.ನಂ. 156/2ಬಿ ಸ.ನಂ. 165/2 0-01 0-05 
ಈ ರ ಉಳಿಕೆ 
15 ದೊಡ ಅಶ್ರತ್ತಮ ಸಾ ಸ.ನಂ. 155 ರ 
(ಕ ಇತ್‌ ಈ 155 ರೈಲ್ವೆ ಲೈನ್‌ ಸ.ನಂ. 150/5 ಸ.ನಂ. 156/2ಬಿ 0-03% 0-18 
೫ ಉಳಿಕೆ 
16 | ಎಸ್‌.ಜಯಣ್ಣ ಬಿನ್‌ ಲೇಟ್‌ ಸೊಣ್ಣಪ ಜಾಗಾ ಸ.ನಂ. 150/ 
ತ ಲ 150/1 ರೈಲ್ದೆ ಲೈನ್‌ ಸ.ನಂ. 149 ಸ.ನಂ. 150/2 0-00% 0-04 
ನ ರ ಉಳಿಕೆ 
17 ಎಸ್‌.ಎಂ.ನಾರಾಯಣಪ್ಪ ಬಿನ್‌ ಚಿಕ್ಕಮುನಿಶ್ಯಾಮಿ ಸ.ನಂ. 150/2 
150/2 ರೈಲ್ದೆ ಲೈನ್‌ ಸ.ನಂ. 150/ ಸ.ನಂ. 150/3 0-00% 0-04 
ಈ ರ ಉಳಿಕೆ 
ಭಾಗಾಯು 
18 ಎಸ್‌.ಎಂ.ನಾರಾಯಣಪ್ಪ ಬಿನ್‌ ಚಿಕ್ಕಮುನಿಶ್ಯಾಮಿ ಸ.ನಂ. 150/3 
ಜು 150/3 ರೈಲ್ದೆ ಲೈನ್‌ ಸ.ನಂ. 150/2 ಸ.ನಂ. 150/4 0-00% 0-04 
ಸ ರ ಉಳಿಕೆ 
19 ಎಸ್‌.ಎಂ.ನಾರಾಯಣಪ್ಪ ಬಿನ್‌ ಚಿಕ್ಕಮುನಿಶ್ಯಾಮಿ ಸ.ನಂ. 150/4 
ತ್ರ 150/4 ರೈಲ್ವೆ ಲೈನ್‌ ರ 4 ಸ.ನಂ. 150/3 ಸ.ನಂ. 150/5 0-00% 0-04 
ಉಳಿ 










































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೭, ೨೦೧೧ ೫೯೩ 
ಚೆಕ್ಕುಬಂದಿ ಭೂ ಸ್ತಾಧೀನ ವಿವರ 
ಕ್ರಸ. ಖಾತೆದಾರರ ಹೆಸರು / ಅನುಭವದಾರರ ಹೆಸರು ಸ.ನಂ. ತರಹೆ ವಿಸ್ತೀರ್ಣ ಆಕಾರ 
ಪೂರ್ವ ಪಶ್ಚಿಮ ಉತರ ದಕ್ಷಿಣ ಣ್‌ 
ಆ ನ್ಗ ಈ ಎ-ಗುಂ ರೂ-ಪ್ಪೆ 
1 2 3 4 5 6 7 8 9 10 
20 ಎಸ್‌.ಎಂ.ನಾರಾಯಣಪ್ಪ ಬಿನ್‌ ಚಿಕ್ಕಮುನಿಶ್ಯಾಮಿ ಹಾ ಸ.ನಂ. 150/5 
ke 150/5 ರೈಲ್ದೆ ಲೈನ್‌ ಸ.ನಂ. 150/4 ಸ.ನಂ. 155 0-00% 0-03 
ಸ ರ ಉಳಿಕೆ 
21 | ಎಸ್‌.ಜಯಣ್ಣ ಬಿನ್‌ ಲೇಟ್‌ ಸೊಣ್ಣಪ ಧಾ ಸ.ನಂ. 149 ರ 
ಷ್ಟ ಇ 149 ರೈಲ್ವೆ ಲೈನ್‌ ಸ.ನಂ. 148 ಸ.ನಂ. 150/ 0-03 0-16 
ಈ ಉಳಿಕೆ 
22 ಲಕಿ ದೇವಮ ಕಾ 
ME ೬ 
ಕೋಂ ಪಿ.ಶ್ರೀನಿವಾಸ, ಸ.ನಂ. 156/2ಬಿ 
156/2ಬಿ ರೈಲ್ವೆ ಲೈನ್‌ ಸ.ನಂ. 156/2ಎ ಸ.ನಂ. 165/1 0-01 0-05 
ಡಿ.ಬಿ.ಶ್ರೀನಾಥ್‌ ಸ ರ ಉಳಿಕೆ 
ಬಿನ್‌ ಡಿ.ಎಂ.ಬಾಲಪ್ಪ 
23 ವಿ.ಶ್ರೀನಿವಾಸ ಬಿನ್‌ ವೆಂಕಟಸ್ತಾಮಿ ಭಾಗಾ ಸ.ನಂ. 139/1 
ಷ್ಟ 139/ ರೈಲ್ವೆ ಲೈನ್‌ ಸ.ನಂ. 138/2 ಸ.ನಂ. 139/2 0-01% 0-08 
ಸ್ನ ರ ಉಳಿಕೆ 
24 ಕೆ.ಎನ್‌.ಪುಟ್ಟಮ್ಮ ಕೋಂ ಬಿ.ಸಿ ವೆಂಕಟರಮಣಪ್ಪ ಭಾಗಾಯ್ತು 
(ಭೂ ಸ.ನಂ. 139/2 
139/2 ರೈಲ್ವೆ ಲೈನ್‌ ಸ.ನಂ. 139/ ಸ.ನಂ. 139/3 0-01% 0-08 
ಪರಿವರ್ತನೆ ನ ರ ಉಳಿಕೆ 
ಪ್ರದೇಶ) 
25 ಕೆ.ಎನ್‌.ಪುಟ್ಟಮ್ಮ ಕೋಂ ಬಿ.ಸಿ ವೆಂಕಟರಮಣಪ್ಪ ಭಾಗಾಯ್ತು 
(ಭೂ ಸ.ನಂ. 139/3 
139/3 ರೈಲ್ದೆ ಲೈನ್‌ ಸ.ನಂ. 139/2 ಸ.ನಂ. 148 0-011 0-06 
ಪರಿವರ್ತನೆ ನ ರ ಉಳಿಕೆ 
ಪ್ರದೇಶ) 
26 ವಿ.ಶ್ರೀನಿವಾಸ ಬಿನ್‌ ವೆಂಕಟಸ್ತಾಮಿ ಸ.ನಂ. 138/ | ಶಿಡ್ಲಘಟ್ಟ ಬಾಗಿಲು 
ಷ್ಟ 138/ ಭಾಗಾಯು ರೈಲ್ವೆ ಲೈನ್‌ 4 ಸ.ನಂ. 138/2 0-02 0-11 
ಣೆ ನ ರ ಉಳಿಕೆ ಸ.ನಂ. 265/1 
27 ವಿ.ಶ್ರೀನಿವಾಸ ಬಿನ್‌ ವೆಂಕಟಸ್ತಾಮಿ ಸ.ನಂ. 138/2 
ನ 138/2 ಭಾಗಾಯು ರೈಲ್ವೆ ಲೈನ್‌ ಸ.ನಂ. 138/ ಸ.ನಂ. 139/ 0-01% 0-08 
ಘೆ ಈ ರ ಉಳಿಕೆ 
ಒಟ್ಟು ವಿಸ್ತೀರ್ಣ 1-03 
































೫೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೭, ೨೦೧೧ ಭಾಗ-೬ 





























ಘೋಷ್ಟಾರೆ 
ಗ್ರಾಮ ವಿಸ್ತೀರ್ಣ 
ಎ-ಗುಂ 
ಶಿಡ್ಲಘಟ್ಟ ಬಾಗಿಲು 0-0134 
ಅಮಾನಿಕಂದವಾರಕೆರೆ 1-03 
ಒಟ್ಟು ವಿಸ್ತೀರ್ಣ 1-04 
ಪಿ.ಆರ್‌.237 ಜಿಲ್ಲಾಧಿಕಾರಿ, 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 
ಭೂ ಅರ್ಜನೆ ಅಧಿನಿಯಮ 17ನೇ ಪ್ರಕರಣದ ಅನ್ವಯ 4(1) ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ:ಎಲ್‌.ಎಕ್ಕೂಎಸ್‌ಆರ್‌/8/201 1-12, ದಿನಾಂಕ: 18.06.2011 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಮಕೂರು - ರಾಯದುರ್ಗ ರೈಲ್ವೆ ಮಾರ್ಗದ ಉದ್ದೇಶಕ್ಕಾಗಿ ಆಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, 
ತುಮಕೂರು ಇವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894 ರ 4ನೇ ಪ್ರಕರಣದ (1)ನೇ ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ 
ಆ ಬಗ್ಗೆ ಈ ಮೂಲಕ ನೋಟಿಸುಗಳನ್ನು ಕೊಡಲಾಗಿದೆ ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರುರವರು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ 
ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತಾರೆ. 
ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ 
ನಾಲಾವಲಯ, ತುಮಕೂರು ಇವರನ್ನು ನೇಮಕ ಮಾಡಿದೆ. 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಟೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಅಧಿಸೂಚನೆಯು ಪ್ರಕಟವಾದ ತಾರೀಕಿನಿಂದ ಮುವತ್ತು ದಿನಗಳ ಅವದಿಯೊಳಗೆ ಅಥವಾ ಅದಕ್ಕೆ ಮುಂಚೆ, 
ಕರ್ನಾಟಕ ಅಧಿನಿಯಮ 33:1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 39(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ 
ನಾಲಾವಲಯ, ತುಮಕೂರು ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 
ನೇಮಕವಾದ ಭೂ ಅರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೆ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ ಹಿತಾಸಕ್ತಿ 
ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿ ಇಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ 
ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಇದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ 
ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಅರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ ಮೇರೆಗ ಗಣನೆಗೆ ತೆಗೆದುಕೊಳ್ಳಬಾರದು. 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 




































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ಪಹ.ಶಿರಿಗಿಗಿ ೫೯೫ 
-: ಅನುಸೂಚಿ :- 
ಜಿಲೆ: ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಕಸಬಾ ಗ್ರಾಮ: 1.ತುಮಕೂರು ಅಮಾನಿಕೆರೆ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 s 6 7 8 9 10 11 
ಗ್ರಾಮ ಃ 1) ತುಮಕೂರು ಅಮಾನಿಕೆರೆ 
1 ಕೆ.ಸೈಯದ್‌ ಅಹಮದ್‌ ಬಿನ್‌ ಸೈಯದ್‌ ಹೈದರ್‌ ಕೆ.ಸೈಯದ್‌ ಅಹಮದ್‌ 119 ತರಿ ವೀರಸಾಗರ ಇದೇ 120/ಸಿ ಇದೇ ನಂಬರು 0-06 0-30 
ಖಾನ್‌ ಗಡಿ ನಂಬರು ಪೈಕಿ ಪೈಕಿ ಉಳಿಕೆ 
ಉಳಿಕೆ 
2 ಸಿದ್ದಯ್ಯ ಬಿನ್‌ ಕರಿಯಣ್ಣ, ಕಾಡಯ್ಯ ಬಿನ್‌ ಪಾಪಯ್ಯ, ಕೆಂಪಸಿದ್ದಯ್ಯ, ಕರಿಯಣ್ಣ, 120/5 ತರಿ ವೀರಸಾಗರದ ಇದೇ 121/2 120/6 0-21 0-70 
ಕರಿಯಣ್ಣ ಬಿನ್‌ ಪಾಪಯ್ಯ ಸಿದ್ದಯ್ಯ ಗಡಿ ಮತ್ತು ನಂಬರು 
ಉಳಿಕೆ ಉಳಿಕೆ 
3 ಮಂಜುಳ ಕೋಂ ಲೇ.ಸಿದ್ದಯ್ಯ, ಶಂಕರಪ್ಪ ಬಿನ್‌ ಮಂಜುಳ ಕೋಂ ಲೇ.ಸಿದ್ದಯ್ಯ, 120/6 ತರಿ ವೀರಸಾಗರದ ಇದೇ 120/5 119 0-07 0-35 
ಲೇ.ಕರಿಯಣ್ಣ, ನಾರಾಯಣ ಬಿನ್‌ ಲೇ.ಕರಿಯಣ್ಣ, ಶಂಕರಪ್ಪ ಬಿನ್‌ ಲೇ.ಕರಿಯಣ್ಣ, ಗಡಿ ನಂಬರು ಪೈಕಿ 
ಮೀನಾಕ್ಷಿ ಬಿನ್‌ ಲೇ.ಕರಿಯಣ್ಣ, ಪಾಪಯ್ಯ ನಾರಾಯಣ ಬಿನ್‌ ಉಳಿಕೆ 
ಉ:ಪಾತೇಗೌಡ ಬಿನ್‌ ಲೇ.ಕರಿಯಣ್ಣ ಲೇ.ಕರಿಯಣ್ಣ, ಮೀನಾಕ್ಷಿ ಬಿನ್‌ 
ಲೇ.ಕರಿಯಣ್ಣ, ಪಾಪಯ್ಯ 
ಉ:ಪಾತೇಗೌಡ ಬಿನ್‌ 
ಲೇ.ಕರಿಯಣ್ಣ 
ಬಿ.ರವಿಕುಮಾರ್‌ ಬಿನ್‌ ಭೈಲಪ್ಪ, ಭೂ.ಪರಿ, ವೆಂಕಟೇಶ | ವೆಂಕಟೇಶ ಬಾಬು ಬಿನ್‌ ತರಿ ಇದೇ ಇದೇ 122 121/2 0-19 1-00 
ಬಾಬು ಬಿನ್‌ ಭೈಲಪ್ಪ, ಭೂ.ಪರಿ, ಬಿ.ಚಂದ್ರಶೇಖರ್‌ ಭೈಲಪ್ಪ, ಬಿ.ರವಿಕುಮಾರ್‌ ಬಿನ್‌ ನಂಬರು ಪೈಕಿ ನಂಬರು ಪೈಕಿ 
ಬಿನ್‌ ಭೈಲಪ್ಪ, ಭೂ.ಪರಿ ಭೈಲಪ್ಪ, ಬಿ.ಚಂದ್ರಶೇಖರ್‌ ಉಳಿಕೆ ಉಳಿಕೆ 
ಬಿನ್‌ ಬ್ಹೆಲಪ್ಪ 
ಟಿ.ಆರ್‌.ವಿಜಯಕುಮಾರ್‌ ಬಿನ್‌ ಜಿ:ರಂಗಪ್ಪ ಟಿ.ಆರ್‌.ವಿಜಯ ಕುಮಾರ್‌ ತರಿ ಇದೇ ಇದೇ 121/1 120/5 0-18 0-90 
ನಂಬರು ಪೈಕಿ ನಂಬರು ಪೈಕಿ 
ಉಳಿಕೆ ಉಳಿಕೆ 
ರಂಗಮ್ಮ ಕೋಂ ಲಿಂಗಣ್ಣ ರಂಗಮ್ಮ ತರಿ ಇದೇ ಇದೇ 123/1 121/1 0-12 0-70 
ನಂಬರು ಪೈಕಿ ನಂಬರು ಪೈಕಿ 
ಉಳಿಕೆ ಉಳಿಕೆ 















































೫೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೭, ೨೦೧೧ ಭಾಗ-೬ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
7 ಎಲ್‌.ಸಿದ್ದಯ್ಯ ಬಿನ್‌ ಲಿಂಗಯ್ಯ, ಎಲ್‌.ಸಿದ್ದಯ್ಯ, 123/1ಎ1 ತರಿ ಉಳಿಕೆ ಉಳಿಕೆ 123/1ಬ 128 0-17 0-85 
ಕೆ.ಎಸ್‌.ಸತ್ಯನಾರಾಯಣಶೆಟ್ಟಿ ಬಿನ್‌ ಕೆ.ಎಸ್‌.ಸತ್ಯನಾರಾಯಣಶೆಟ್ಟ, 
ಕೊಂಡಸಂಜೀವಯ್ಯ ಶೆಟ್ಟಿ, ರವಿ ಬಿನ್‌ ರವಿ ಬಿನ್‌ ಲೇ.ಗಾರೇರಾಮಯ್ಯ 
ಲೇ.:ಗಾರೇರಾಮಯ 
8 ಟಿ.ಪಿ.ಸಿದ್ದಭೈರಪ್ಪ ಟಿ.ಪಿ.ಸಿ ನಬ್ಬೆರಪ್ಪ 123/1ಬ ತರಿ ಉಳಿಕೆ ಉಳಿಕೆ 123/1ಸಿ 123/1ಎ 0-10 0-50 
9 ಟಿ.ಆರ್‌.ಸುರೇಶ್‌ ಬಿನ್‌ ಮೇಸ್ಲೀರಾಮಯ್ಯ ಟಿ.ಆರ್‌.ಸುರೇಶ್‌ 123/1 ತರಿ ಉಳಿಕೆ ಉಳಿಕೆ 122 123/1ಬಿ 0-11 0-55 
ಉ:ಚಿಕ್ಷರಾಮಯ Fi 
10 ಶಿವಶಕ್ತಿ ಕೋಂ ಟಿ.ಎಸ್‌.ಗೋವಿಂದಸ್ವಾಮಿಗೌಂಡರ್‌, ಯಶೋಧಮ್ಮ, ಶಿವಶಕ್ತಿ 124/1 ತರಿ ಉಳಿಕೆ ಉಳಿಕೆ 168/2, 123/1ಸಿ 0-29 1-50 
ಯಶೋಧಮ್ಮ ಕೋಂ ಸಭಾಪತಿ ಗೌಂಡರ್‌, 167/2 
ಚೊಕ್ಕಮಣಿಗೌಂಡರ್‌, ಟಿ.ಎಸ್‌.ಮಹೇಂದ್ರ, 
ಲೋಕೇಶ, ಗುಣಶೇಖರ್‌, ಕುಮಾರ, ಶರವಣ ಬಿನ್‌ 
ಸಭಾ ಪತಿ ಗೌಂಡರ್‌ 
11 ಸುದೀಪ್‌ ಬಿನ್‌ ಟಿ.ಜಿ.ಮಹದೇವಸ್ವಾಮಿ ಸುದೀಪ್‌ 168/2 ತರಿ ಉಳಿಕೆ 124, 167/2 124 0-03 0-15 
167/2 
12 ಗಿರಿಜಮ್ಮ ಕೋಂ ಲೇ.ಟಿ.ವಿ.ರಾಚಪ್ಪ, ಗಿರಿಜಮ್ಮ, 167/1ಎ ತರಿ ಉಳಿಕೆ ಉಳಿಕೆ 166/1 167/2 0-16 0-80 
ಟಿ.ಆರ್‌.ಶಾಂತಕುಮಾರಿ ಬಿನ್‌ ಲೇ.ರಂಗಪ್ಪ, ಟಿ.ಆರ್‌.ಶಾಂತಕುಮಾರಿ ಬಿನ್‌ 
ಟಿ.ಆರ್‌.ನಾಗಲಾಂಬಿಕೆ ಬನ್‌ ಲೇ,ರಂಗಪ್ಪ ಲೇ.ರಂಗಪ್ಪ, 
ಟಿ.ಆರ್‌.ನಾಗಲಾಂಬಿಕೆ ಬಿನ್‌ 
ಲೇ,ರಂಗಪ, 
13 ನರಸಮ್ಮ ಕೋಂ ನಂಜಪ್ಪ ನರಸಮ್ಮ 167/2 ತರಿ ಉಳಿಕೆ ಉಳಿಕೆ 167/1 168, 124 1-00 2-00 
14 ಗುಬ್ಬಯ್ಯ ಬಿನ್‌ ಚನ್ನಬಸವಯ್ಯ ಗುಬ್ಬಯ್ಯ 166/1 ತರಿ ಉಳಿಕೆ ಉಳಿಕೆ 164 167/1 0-23 1-25 
15 | ಹನುಮಯ್ಯ ಬಿನ್‌ ಸಂಜೀವಯ್ಯ ಹನುಮಯ್ಯ 164/1 ತರಿ ಉಳಿಕೆ ಉಳಿಕೆ 145/3, 4 166/1 0-24 1-25 
16 ನರಸಮ್ಮ ಕೋಂ ಉಗ್ರಯ್ಯ ನರಸಮ್ಮ 145/1ಬಿ ತರಿ ಉಳಿಕೆ 145/1 144 145/2 0-05 0-25 
17 ಸಿದನಂಜಪ, ಬಿನ್‌ ಈರಸಿದ್ದಯ್ಯ ಸಿದನಂಜಪ 145/4 ತರಿ 145/3 ಉಳಿಕೆ 145/2 164 0-10 0-50 









































ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೭, ೨೦೧೧ 


೫೯೭ 

























































































ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 s 6 7 8 9 10 11 
18 ಹನುಮಂತರಾಯಪ್ಪ ಚಿಕ್ಕನರಸಯ್ಯ ಬಿನ್‌ ನರಸಯ್ಯ ಹನುಮಂತರಾಯಪ್ಪ 145/1 ತರಿ 145/1ಬಿ ಉಳಿಕೆ 144 145/2 0-04 0-20 
ಚಿಕ್ಕನರಸಯ್ಯ 
19 ದಾಸಪ, ಬಿನ್‌ ಉಗ್ರಯ್ಯ ದಾಸಪ್ಪ 145/2 ತರಿ ಉಳಿಕೆ ಉಳಿಕೆ 145/1ಎ, 145/3,4 0-13 0-65 
1ಬಿ 
20 ಕಷಮೂರ್ತಿ, ಸಿದಮ್ಮ ಕೋಂ ವೀರಸಿದಯ್ಲ ಶಿವರುದ್ರಯ, ಕಷಮೂರ್ತಿ 145/3 ತರಿ ಉಳಿಕೆ 145/4 145/2 164 0-17 0-85 
ಲಣ ಎ ಅ ಎ ಶಿ ಕೌ ಲಣ 
ಶಿವರುದ್ರಯ್ಯ 
ಒಟ್ಟು 7-25 15-25 
ಘೋಷ್ಟಾರೆ 
ಕ್ರ.ಸಂ ಗ್ರಾಮದ ಹೆಸರು ಖುಷ್ಕಿ ತರಿ ಒಟ್ಟು 
ತುಮಕೂರು 
1 ದ 7-25 7-25 
ಅಮಾನಿಕೆರೆ 
ಒಟ್ಟು - 7-25 7-25 
ಜಿಲ್ಲಾಧಿಕಾರಿ, 
ಪಿ.ಆರ್‌.246 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 


ಭೂ ಅರ್ಜನೆ ಅಧಿನಿಯಮ 17ನೇ ಪ್ರಕರಣದ ಅನ್ವಯ 4(1) ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 


ಕ್ರಮಾಂಕ:ಎಲ್‌.ಎಕ್ಕೂಎಸ್‌ಆರ್‌ 16/2011-12, ದಿನಾಂಕ:09.06.2011 


ತುಮಕೂರು ಜಿಲ್ಲೆ, ತುಮಕೂರು. 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಮಕೂರು - ರಾಯದುರ್ಗ ರೈಲ್ವೆ ಮಾರ್ಗದ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, 


ತುಮಕೂರು ಇವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894 ರ 4ನೇ ಪ್ರಕರಣದ (1)ನೇ ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ 


ಆ ಬಗ್ಗೆ ಈ ಮೂಲಕ ನೋಟಸುಗಳನ್ನು ಕೊಡಲಾಗಿದೆ ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರುರವರು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ 


ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತಾರೆ. 


೫೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೭, ೨೦೧೧ ಭಾಗ-೬ 





ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ 

ನಾಲಾವಲಯ, ತುಮಕೂರು ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಟೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಅಧಿಸೂಚನೆಯು ಪ್ರಕಟವಾದ ತಾರೀಕಿನಿಂದ ಮುವತ್ತು ದಿನಗಳ ಅವದಿಯೊಳಗೆ ಅಥವಾ ಅದಕ್ಕೆ ಮುಂಚೆ, 
ಕರ್ನಾಟಕ ಅಧಿನಿಯಮ 33:1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 39(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ 
ನಾಲಾವಲಯ, ತುಮಕೂರು ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ನೇಮಕವಾದ ಭೂ ಅರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೆ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ ಹಿತಾಸಕ್ತಿ 
ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿ ಇಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ 
ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಇದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ 
ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಅರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 


ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 




















-: ಅನುಸೂಚಿ :- 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಕಸಬಾ ಗ್ರಾಮ: 1.ವೀರಸಾಗರ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ಥಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
ಗ್ರಾಮ ಃ 1) ವೀರಸಾಗರ 
1 ಟಿ.ಆರ್‌.ವಿಜಯ್‌ ಕುಮಾರ್‌ ಬಿನ್‌ ಜಿ:ರಂಗಪ್ಪ, ಟಿ.ಆರ್‌.ಸಿದ್ದೇಗೌಡ, 31/1 ಖುಷ್ಕಿ 31/1ರ ತು.ಅ. ಕೆರೆ | ಸ.ನಂ.32 31/2 0-26 1/2 1-08 
ಟಿ.ಆರ್‌.ಸಿದ್ದೇಗೌಡ ಬಿನ್‌ ಜಿ.ರಂಗಪ್ಪ. ಟಿ.ಆರ್‌.ವಿಜಯ್‌ ಕುಮಾರ್‌ ಉಳಿಕೆ ಗಡಿ 
ಬಿನ್‌ ಜಿ.ರಂಗಪ್ಪ. 
2 ಮುದ್ದಪ್ಪ ಬಿನ್‌ ವೆಂಕಟಪ್ಪ, ಅಂಜಿನಪ್ಪ ಬಿನ್‌ ಮುದ್ದಪ್ಪ, ಅಂಜಿನಪ್ಪ, 31/2 ಖುಷ್ಕಿ 31/2ರ ತು.ಅ. ಕೆರೆ 31/1 31/3 0-13 1/4 0-36 
ಗೌಡಯ್ಯ, ಸಿದ್ದನಂಜಯ್ಯ ಬಿನ್‌ ಸಿದ್ದಗಂಗಯ್ಯ, ಸಿದ್ದನಂಜಯ್ಯ, ರಾಮಯ್ಯ, ಉಳಿಕೆ ಗಡಿ 
ರಾಮಯ್ಯ ಬಿನ್‌ ಲೇ.ಗೋವಿಂದಯ್ಯ, ಹನುಮಂತಯ್ಯ, 
ಹನುಮಂತಯ್ಯ ಬಿನ್‌ ಲೇ.ಗೋವಿಂದಯ್ಯ, ಕೆ.ಗೋಪಾಲಯ್ಯ, ರಹೀಂ 
ಕೆ.ಗೋಪಾಲಯ್ಯ ಬಿನ್‌ ಲೇ.ಗೋವಿಂದಯ್ಯ, ಖಾನ್‌, ಮಹಮದ್‌ 
ಜಿ.ರಮೇಶ್‌ ಬಿನ್‌ ಲೇ.ಗೋವಿಂದಯ್ಯ್ವ, ಲಕ್ತಮ್ಮ ಸನಾಉಲ್ವಾ, ಲಕ್ತಮ್ಮ, 





















































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೭, ೨೦೧೧ ೫೯೯ 
ಕ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ಥಾಧೀನದ ಜಮೀನಿನ 
ಸಂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 

1 2 3 4 s 6 7 8 9 10 11 
ಕೋಂ ದೊಡಸಿದಯ್ಲ ಶಂಕರಪ ಬಿನ್‌ ಶಂಕರಪ್ಪ ರುದ್ರಪ, 

es ಐ ಕಿ ಬಿ ಖಿ ಖಿ 
ದೊಡ್ಡಸಿದ್ದಯ್ದ ರುದ್ರಪ ಬಿನ್‌ ದೊಡ್ಡಸಿದ್ದಯ್ಸ ಜಿ.ರಮೇಶ್‌, ಲಕ ,ಣ, 
ಡಿ ಎ8 ಬ ಆ ಎ8 ಲ 
ಈರಸಿದಯ್ದ ಬಿನ್‌ ದೊಡಸಿದಯ್ದು ಸುನೀಲ್‌ ಕುಮಾರ್‌ 
ಎ ಠಿ ಆಣ ಎ ಕಿ 
ಸಿದಗಂಗಯ್ಗ ಬಿನ್‌ ದೊಡಸಿದಯ್ದ ರಂಗಣ ಉ:ತಿಮ, ಯ ಗಂಗಮ್ಮ, 
ಎ ನಿ ಡಿ ಎ ಠಿ ಣ ೬ ಕಿ [3 
ಬಿನ್‌ ತಿರುಮಲಯ್ಯ, ಅಶ್ವಥಪ್ಪ ಬಿನ್‌ ಲಕ್ಷ ಮ್ರ ವಿ.ಇಬ್ರಾಹಿಂ, 
ತಿರುಮಲಯ್ಲ ಸಿದಪ, ಬಿನ್‌ ತಿರುಮಲಯ್ದ ಈರಸಿದಯ್ದ ಶಿವಣ, 
ಟ್ರ ಎಬಿ ಟ್ರ ಎ ಕಿ ಣ 
ಲಕ ,ಣ ಬಿನ್‌ ಲೇ:ಗೋವಿಂದಯ್ಲ ಸುನೀಲ್‌ ಸಿದಗಂಗಯ್ದ ರಂಗಣ್ಣ, 
ಲ ಜಿ ಎ ಹೆ ಣ 
ಕುಮಾರ್‌ ಉ:ತಿಮ್ಮ ಯ್ದ ಬಿನ್‌ ಅಶ್ತಢಪ್ಪ ಸಿದಪ. 
೬ ಠಿ ವ" ಎಬಿ 
ಲೇ.ಗೋವಿಂದಯ್ಯ, ಗಂಗಮ್ಮ ಕೋಂ 
ಹನುಮಂತಯ್ಯ, ಲಕ್ಷ ಮೈ ಕೋಂ 
ಬಿ.ಟಿ: ರಾಮಯ್ಯ, ವಿ.ಇಬ್ರಾಹಿಂ ಬಿನ್‌ ಸೈಯದ್‌ 
ಆಲಿ, ರಹೀಂ ಖಾನ್‌ ಬಿನ್‌ ಬಷೀರ್‌ ಖಾನ್‌, 
ಮಹಮದ್‌ ಸನಾಉಲ್ಲಾ ಬಿನ್‌ ಗೌಸ್‌ ಮುದ್ದೀನ್‌, 
ಬಿ:ರವಿಕುಮಾರ್‌ ಬಿನ್‌ ಲೇ.ಭೈಲಪ್ಪ, ಬಿ.ವೆಂಕಟೇಶ 
ಬಾಬು ಬಿನ್‌ ಲೇ.ಭೈಲಪ್ಪ, ಬಿ.ಚಂದ್ರಶೇಖರ್‌ ಬಿನ್‌ 
ಲೇ.ಭೈಲಪ್ಪ, ಬಿ.ಚಂದ್ರಶೇಖರ್‌ ಬಿನ್‌ ಲೇ.ಭೈಲಪ್ಪ, 
ಹೆಚ್‌.ಎಸ್‌.ಮಂಜುನಾಢ್‌ ಬಿನ್‌ ಲೇ.ಸಿದ್ದಪ್ಪ, 

3 ಉಮೇಶ ಬಿನ್‌ ಮಾಧವ ರಾವ್‌, ರಾಮಯ್ಯ, ಉಮೇಶ್‌, ಜಿ: ರಾಮಯ್ಯ, 31/3 ಖುಷ್ಕಿ 31/3 ತು.ಅ. ಕೆರೆ 31/2 ರೈಲ್ವೆ ರಸ್ತೆ 0-17 0-51 
ಹನುಮಂತಯ್ಯ, ಕೆ.ಗೋಪಾಲಯ್ಯ, ಜಿ.ರಮೇಶ್‌ ಹನುಮಂತಯ್ಯ, ಉಳಿಕೆ ಗಡಿ 
ಬಿನ್‌ ಲೇ.ಗೋವಿಂದಯ್ಯ, ಲಕ್ಷ ಣಾ ಸುನೀಲ್‌ ಕೆ.ಗೋಪಾಲಯ್ಯ, 
ಕುಮಾರ್‌ ಉ:ತಿಮ್ಮಯ್ಲ ಮಂಗಳಮ್ಮ ಕೋಂ ಜಿ.ರಮೇಶ್‌, ಲಕ ,ಣ, 

ಕ್ರಿ (3 ಬಕ 
ವೆಂಕಟರಂಗಯ್ಯ, ಸಾವಿತ್ರಮ್ಮ ಕೋಂ ಸುನೀಲ್‌ ಕುಮಾರ್‌ 
ದಯಾನಂದ, ಬ್ರೆರೇಗೌಡ ಬಿನ್‌ ರಾಮಯ್ಯ, ಉ:ತಿಮ್ಮಯ್ತ, ಮಂಗಳ 























































































































೬೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೭, ೨೦೧೧ ಭಾಗ-೬ 
ಕ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ಥಾಧೀನದ ಜಮೀನಿನ 
ಸಂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 s 6 7 8 9 10 11 
ಎ.ಜ್ಞಾನಪ್ರಕಾಶ್‌ ಬಿನ್‌ ಅಂತೋಣಿ, ಲಕ್ಷ ಮೈ ಗೌರಮ್ಮ. ಸಾವಿತ್ರಮ್ಮ, 
ಕೋಂ ಲೇ.ಬಿ.ಟಿ.ರಾಮಯ್ಯ, ರಹಮತ್‌ ಉನ್ನಿಸಾ ಬಿ.ಎಲಿಜಬೆತ್‌ ಮೇರಿ, 
ಕೋಂ ಹಜರತ್‌ ಸಾಬ್‌, ಎ.ಜ್ಞಾನಪ್ರಕಾಶ್‌ ಬಿನ್‌ ರೆಹಮತ್‌ ಉನ್ನಿಸಾ, 
ಲೇ.ಅಂಢೋಣಿ, ಆರ್‌.ಉಮೇಶ್‌ ಬಿನ್‌ ಭೈರೇಗೌಡ, ಎ.ಜ್ಞಾನಪ್ರಕಾಶ್‌, 
`ರಾಮಗೋಪಾಲಯ್ಯ, ಯಶೋಧ ಕೋಂ ಲಕ್ಷ ತಮ್ಮ, ಮಂಜುಳ, 
ಆರ್‌.ಉಮೇಶ್‌, ಎ.ಜ್ಞಾನಪ್ರಕಾಶ್‌ ಬಿನ್‌ ಆರ್‌.ಉಮೇಶ್‌, ಯಶೋಧ, 
ಅಂತೋಣಿ, ಬಿ.ಎಲಿಜಬೆತ್‌ ಮೇರಿ ಕೋಂ ಎ.ಜ್ಞಾನಪ್ರಕಾಶ್‌, ಗಿರಿಜಾ 
ಅಲೆಗ್ಸಾಂಡರ್‌, ಗಿರಿಜಾ ಬಾಯಿ ಬಿನ್‌ ಬಾಯಿ, ಟಿ.ಶ್ರೀನಿವಾಸ, 
ಪುಟ್ಟನಾಯ್ಯ, ಟಿ.ಶ್ರೀನಿವಾಸ ಬಿನ್‌ ತಿರುಮಲಯ್ಯ, ಟಿ:ರಂಗಣ್ಣ, ಟಿ.ಅಶ್ವಥಪ್ಪ, 
ಟಿ.ರಂಗಣ್ಣ ಬಿನ್‌ ತಿರುಮಲಯ್ಯ, ಟಿ.ಅಶ್ವಥಪ್ಪ ಟಿ.ಸಿದ್ದಪ್ಪ. 
ಬಿನ್‌ ತಿರುಮಲಯ್ಯ, ಟಿ.ಸಿದ್ದಪ್ಪ ಬಿನ್‌ 
ತಿರುಮಲಯ್ಯ, ಹೆಚ್‌.ಎಸ್‌.ಮಂಜುನಾಥ್‌ ಬಿನ್‌ 
ಲೇ.ಸಿದ್ದಪ್ಪ, ಜೆ.ಜಲಜ ಕೋಂ 
ಹೆಚ್‌.ಎಸ್‌.ಮಂಜುನಾಢ್‌ 
ಒಟ್ಟು 1-16 3/4 1-95 
ಘೋಷ್ಟಾರೆ 
ಕ್ರ.ಸಂ ಗ್ರಾಮದ ಹೆಸರು ಖುಷ್ಕಿ ಒಟ್ಟು 
1 ವೀರಸಾಗರ 1-16 3/4 ದ 1-16 3/4 
ಒಟ್ಟು 1-16 3/4 ತ 1-16 3/4 
ಜಿಲ್ಲಾಧಿಕಾರಿ, 
ಪಿ.ಆರ್‌.243 


ತುಮಕೂರು ಜಿಲ್ಲೆ, ತುಮಕೂರು. 





